ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


1424 
ಶ್ರೀ ಮುನಿರಾಜು ಗೌಡ ಪಿ.ಎಂ. ' 


(ವಿಧಾನಸಭೆಯಿಂದ ಚುನಾಯಿತರಾದವರು) 


10.03.2022 
ಮಾನ್ಯ ಮುಖ್ಯಮಂತ್ರಿರವರು 


¢ 
4 


"ಉತ್ತರ 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ. ಮೂಲ 
ಚಟುವಟಿಕೆಗಳಲ್ಲಿ ' ನಗರಕ್ಕೆ ಆಭಿವೃದ್ಧಿ ನಕ್ಷೆ 
ತಯಾರಿಸುವುದು ಪ್ರಥಮವಾಗಿದ್ದು, 2015ನೇ 
ಸಾಲಿನವರೆಗೆ ಬೆಂಗಳೂರು 
ರೂಪುರೇಷೆಗಳನ್ನು ಅಂದಾಜಿಸಿ, ಸುಮಾರು 
ಇಪ್ಪತ್ತು ವರ್ಷಗಳ ಹಿಂದೆ ತಯಾರಿಸಲಾಗಿದ್ದ 
ಪರಿಷ್ಕೃತ ಮಹಾಯೋಜನೆ 2015 Revised 
Master Plan-2015 (RMP 2015) ರ 
ಅವಧಿ ಮುಗಿದು ಆರು ವರ್ಷಗಳೇ 


ಗತಿಸಿದ್ದರೂ ಬೆಂಗಳೂರು ನಗರಕ್ಕೆ ಒಂದು | 


ಯೋಜನೆ 
ಸರ್ಕಾರಕ್ಕೆ 


ಸಮಗ್ರ ' ಅಭಿವೃದ್ಧಿ 
ಇಲ್ಲದಿರುವುದು 
ಬಂದಿದೆಯೇ 


ನಕ 
ಗಮನಕ್ಕೆ 


ಅಭಿವೃದ್ಧಿಯ" 


ಹೌದು. 


ಆ) 


ಪ್ರುಸ್ತತ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 
ಸರ್ಕಾರದಿಂದ / ಖಾಸಗಿಯವರಿಂದ 
ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳು 
ವಸತಿ ಸಮುಚ್ಛಯ | ಬಡಾವಣೆ ನಿರ್ಮಾಣ 
ಇತ್ಯಾದಿ ಯೋಜನೆಗಳಿಗೆ ಅನುಮೋದನೆ 
ನೀಡಲು ಆರು ವರ್ಷದ ಹಿಂದೆಯೇ ಅವಧಿ 
ಮುಗಿದಿರುವ ಆರ್‌.ಎಂ.ಪಿ-2015ನ್ನೇ 
ಆಧಾರವಾಗಿ ಪರಿಗಣಿಸಲಾಗುತ್ತಿರುವುದರಿಂದ, 
ಒಟ್ಟಾರೆ ನಗರದ ಅಭಿವೃದ್ಧಿಯ ಮೇಲೆ 
ಅನಪೇಕ್ಷಣೀಯ ಪರಿಣಾಮ ಉಂಟಾಗುವ 
ಸಾಧ್ಯತೆಯು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


RMP-2015 ಈಗಲೂ ಜಾಲ್ತಿಯಲ್ಲಿರುವುದರಿಂದ ಹಾಗೂ 
RMP-2015 ರೊಂದಿಗೆ ಸಿದ್ಧಪಡಿಸಲಾದ ' ವಲಯ 
ನಿಯಮಾವಳಿಗೆ  ತೆಟಿಸಿಪಿ ಕಾಯ್ದೆ 
13-ಇ ರಡಿಯಲ್ಲಿ ಅವಶ್ಯಕತೆಗಳಿಗೆ ಹಾಗೂ ಹಾಲಿ ಪರಿಸ್ಥಿತಿಗಳಿಗೆ 
ಅನುಗುಣವಾಗಿ ಕಾಲಕಾಲಕ್ಕೆ ಅವಶ್ಯವಾದ ತಿದ್ದುಪಡಿಗಳನ್ನು 
ಅಳವಡಿಸಿಕೊಂಡು ಅಭಿವೃದ್ಧಿ ಯೋಜನೆಗಳು 1 ವಸತಿ 


"ಸಮುಚ್ಛಯ | ಬಡಾವಣೆ ನಿರ್ಮಾಣ ಇತ್ಯಾದಿ ಯೋಜನೆಗಳಿಗೆ 


ಬೆಂಗಳೂರು 
ನೀಡಲಾಗುತ್ತಿದೆ. 


ಅಭಿವೃದ್ಧಿ “ಪ್ರಾಧಿಕಾರದಿಂದ ಅನುಮೋದನೆ 


ಇ) 


ಬೆಂಗಳೂರು 
ವ್ಯವಸ್ಥಿತ 


ನಗರದ 
ರೀತಿಯಲ್ಲಿ 


ಹಾಗಿದ್ದಲ್ಲಿ, 
ಬೆಳವಣಿಗೆಯು 


| ಆಗುವಂತೆ ಮಾಡಲು ಅವಶ್ಯಕವಾದ ಅಭಿವೃದ್ಧಿ 


ನಕ್ಷೆಗೆ ಅನುಮೋದನೆ ನೀಡಲು 
ಕೈಗೊಂಡಿರುವ ಕ್ರಮಗಳೇನು? 


ಸರ್ಕಾರ 


p 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಸಿದ್ದಪಡಿಸಿದ್ದ 
RMP-2031 ಕ್ಕೆ ಸರ್ಕಾರದ ಆದೇಶ ಸಂಖ್ಯೆ ನಅಇ 516 
ಬೆಂಆಸೇ 2017, ದಿನಾಂಕ 22.11.2017 ರಂದು ಕೆಲವು 
ಷರತ್ತಿಗೊಳಪಟ್ಟು ಕೆಟಿಸಿಖಿ ಕಾಯ್ದೆ ಕಲಂ 13 ರಡಿಯಲ್ಲಿ 
ಸರ್ಕಾರದಿಂದ ತಾತ್ಕಾಲಿಕ ಅನುಮೋದನೆ _ ನೀಡಲಾಗಿತ್ತು. 
ತದನಂತರ ಮಹಾಯೋಜನೆಯನ್ನು ದಿನಾಂಕ 17.01.2019 
ರಂದು ಅಂತಿಮ ಅನುಮೋದನೆಗಾಗಿ ಪ್ರಾಧಿಕಾರದಿಂದ ಪ್ರಸ್ತಾವನೆ 
ಸ್ವೀಕೃತವಾಗಿತ್ತು. 


ಸರ್ಕಾರದ ಆದೇಶ ಸಂಖ್ಯೆ:ನಅಇ 516 ಬೆಂಆಸೇ 2017, 
ದಿನಾಂಕ:22.06,2020 ರಲ್ಲಿ ಈ ಹಿಂದೆ ನೀಡಲಾಗಿದ್ದ 
ತಾತ್ಕಾಲಿಕ ಅನುಮೋದನೆಯನ್ನು ಹಿಂಪಡೆಯಲಾಗಿದ್ದು, 
ಉದ್ದೇಶಿತ ಮಹಾಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು 
ಅಳವಡಿಸಿಕೊಂಡು ಹೊಸದಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ 
ಪ್ರಾಧಿಕಾರಕ್ಕೆ ಸೂಚಿಸಲಾಗಿದೆ. 


,  ದಿನಾಂಕೆ:20.12.2021 ರಂದು ಮಹಾಯೋಜನೆ 
ತಯಾರಿಕೆ ಸಂಬಂಧ ಸಮಾಲೋಚಕ ಸಂಸ್ಥೆಯನ್ನು ಆಯ್ಕೆ 
ಮಾಡಲು : ಜಾಗತಿಕ ಟೆಂಡರ್‌ ಕರೆಯಲಾಗಿದ್ದು, ದಿನಾಂಕ 
15.02.2022 ರಂದು ಸದರಿ ಟೆಂಡರ್‌ನ್ನು ತೆರೆಯಲಾಗಿದ್ದು, 


| ಯಾವುದೇ ಸಂಸ್ಥೆಯು ಬಿಡ್‌ ಸಲ್ಲಿಸಿರುವುದಿಲ್ಲ. 


ಈ ಸಂಬಂಧ ಮತ್ತೊಮ್ಮೆ ಟಿಂಡರ್‌ ಕರೆಯಲು ಕ್ರಮ 
[7 


ಸಂಖ್ಯೆ: ನಲಇ 70 ಬೆಂಆಸೇ 2022 


ೈಗೊಳ್ಳಲಾಗುತ್ತಿದೆ. 
wr 


(ಬಸವರಾಜ ಬೊಮ್ಮೌಯಿ) " 
ಮುಖ್ಯಮಂತ್ರಿ 


